NA) 


ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 530 (714) 
2. ಮಾನ್ಯ ಸದಸ್ಯರ ಹೆಸರು ಶ್ರೀ .ರಶಘುನಾಥ್‌ ರಾವ್‌ ಮಲ್ಮಾಪೂರೆ 
3. ಉತ್ತರಿಸಬೇಕಾದ ದಿನಾಂಕ 23-07-2019 
4. ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 
ಪ್ರಶ್ನೆಗಳು ಉತ್ತರಗಳು 
ಅ) | ಬೀದರ್‌ ಸರ್ಕಾರಿ ಮೆಡಿಕಲ್‌ ಕಾಲೇಜಿನ ಬೋಧಕ ಹೌದು. 


ಆಸ್ಪತ್ರೆ ಹೊಸ ಕಟ್ಟಿಡ ಭಾವಣಿ ಕುಸಿತ ಪ್ರಕರಣ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಆ) |2017ರ' ಆಗಸ್ಟ್‌ ಉದ್ದಾಟನೆಗೊ೦ಡ ಆಸ್ಪತ್ರೆಯ 
ಹೊಸ ಕಟ್ಟಡದ ಛಾವಣಿ ಕುಸಿತಕ್ಕೆ ಕಾರಣವೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 

ಇ) | ಕಟ್ಟಡ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ 


ಇಂಜೀವಿಯರ್‌/ಗುತ್ತಿಗೆದಾರರ ವಿರುದ್ದ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆಯೇ? (ಸ್ಪಷ್ಟ ಮಾಹಿತಿ 
ನೀಡುವುದು) 


ಜಂದರ ವೈದ್ಯಕೀಯ ವಿಜ್ಞಾವಗಳ ಸಂಸ್ಥೆಯ 
ಭೋಧಕ ಅಸಪ್ಪತ್ರೆಯ ಕಟ್ಟಡ ಹುವದಿರುವ ಬ್ದ 
ಪಮರದ್ರ ತನಿಖೆ ವಡೆಪಲು ಪರ್ಕಾರವು 
ಅಧಿಪೂಚನೆ ಸಂಖ್ಯೆ: ಎಂಡಿ 34 ಎಂಎಸ್‌ಎಫ್‌ 
2೦19, ದಿನಾಂಕ: 12.೦7.2೦1೨ ರಲ್ಲ ೦೮ 
ಸದಸ್ಯರನ್ನೊಳಗೊಂಡ ತನಿಖಾ ಸಮಿತಿಯನ್ನು 


ರಜಿಪಲಾಗಿದೆ. ಪದವ ಪಮುಪಿಣೆ 15 
ವಿನರಳೊಳದಾರಿ ವರಿ ಪಣ್ಲಸುವಂತೆ 
ಪೂಜಿಪಲಾಗಿದೆ. ಈ ಪಮಿತಿಬಂದ ವರಣ 
ಸ್ತೀಕೃತದೊಂಡ ನಂತರ ನಿಯಮಾನುಸಾರ 


ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಆಕುಕ 61 ಎಂಎಸ್‌ಎಫ್‌ 2019 


ನ 


(ಇ.ತುಕಾರ್ರಾ 
ಮೈದ್ಯಕೀಯ ಸಚಿವರು 


